ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ : 23ನೇ ಜುಲೈ, 2019 

ವೈದ್ಯರಾಗಿ ಹೊರ ಬರುತ್ತಿರುವ ಎಂ.ಬಿ.ಬಿ.ಎಸ್‌ ವಿದ್ಯಾರ್ಥಿಗಳ ಸಂಖ್ಯೆ ಬಗ್ಗೆ 
ಶ್ರೀ ಸಿ.ಆರ್‌. ಮನೋಹರ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ):- 
516 (519) ಮಾನ್ಯ ವ್ಯದ್ಯಕೀಯ ಶಿಕ್ಷಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 
(ಅ) ರಾಜ್ಯದಲ್ಲಿ ಪ್ರತಿ ವರ್ಷ ಎಂ.ಬಿ.ಬಿ.ಎಸ್‌ ವಿದ್ಯಾಭ್ಯಾಸ ಮುಗಿಸಿ ವೈದ್ಯರಾಗಿ ಹೊರಬರುತ್ತಿರುವ ವೈದ್ಯರ ಸಂಖ್ಯೆಯೆಷ್ಟು ; ಪ್ರತಿ 
ವೈದ್ಯರಿಗೆ ಸರ್ಕಾರ ಖರ್ಚು ಮಾಡುತ್ತಿರುವ ಹಣವೆಷ್ಟು ; (ಸಂಪೂರ್ಣ ಮಾಹಿತಿ ನೀಡುವುದು) 
(ಆ) ವೈದ್ಯರು “ಕಡ್ಡಾಯ ಗ್ರಾಮೀಣ ಸೇವೆ” ಯಿಂದ ತಪ್ಲಿಸಿಕೊಳ್ಳುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 


(ಇ) ಹಾಗಿದ್ದಲ್ಲಿ, ತಪ್ಪಿಸಿಕೊಳ್ಳುತ್ತಿರುವ ವೈದ್ಯರ ಸಂಖ್ಯೆಯಷ್ಟು ; ಅಂತಹ ವೈದ್ಯರ ವಿರುದ್ಧ ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇನು? 


